ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಬಾನೆ ಬ್ರಹ್ಮಾವರ ಇದರ ಪುನಃಶ್ವೇತನದ ಕುರಿತು 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಮಿ (ನಾಮನಿರ್ದೇಶನ ಹೊಂದಿದವರು):- 
190 (210) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ದಕ್ಲಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಬಾನೆ, ಬ್ರಹ್ಮಾವರ ಪ್ರಾರಂಭವಾದ ದಿನಾಂಕದಿಂದ ಈ 
ದಿನಾಂಕದವರೆಗೂ ನಡೆದ ಆಡಳಿತ ಮಂಡಳಿಯ ಚುನಾವಣೆಗಳ ಸಂಖ್ಯೆ ಎಷ್ಟು ; ಈ ಚುನಾವಣೆಗಳಲ್ಲಿ 
ಮತದಾನ ಮಾಡಲು ಅರ್ಹತೆಯನ್ನು ಹೊಂದಿರುವ ಸದಸ್ಯರ ಸಂಖ್ಯೆ ಎಷ್ಟು ; (ಚುನಾವಣಾವಾರು 
ಐವರ ನೀಡುವುದು) 


(ಆ) ಮತದಾನಕ್ಕೆ ಅರ್ಹತೆಯನ್ನು ಹೊಂದಿರುವ ಸದಸ್ಯರ ಸಂಖ್ಯೆ ಎಷ್ಟು ; (ಪಟ್ಟಿಯನ್ನು 
ಒದಗಿಸುವುದು) 


(ಇ) ಈ ಕಾರ್ಬಾನೆಯಿಂದ ವಿವಿಧ ಲೆಕ್ಕಶೀರ್ಷಿಕೆಯಡಿಯಲ್ಲಿ ಪಾವತಿಗೆ ಬಾಕಿಯಿರುವ ಹಣವೆಷ್ಟು ; ಈ 
ಕಾರಾನೆಯು ನಿಲುಗಡೆಯಾದ ದಿನಾಂಕದಿಂದ ಇಲ್ಲಿಯವರೆಗೆ ವಿವಿಧ ಶೀರ್ಷಿಕೆಯಲ್ಲಿ ಖರ್ಚಾದ ವೆಚ್ಚ್‌ 
ಮತ್ತು ಸಂಗಹಿಸಿದ ಆದಾಯವೆಷ್ಟು ; (ಲೆಕ್ಕ ಶೀರ್ಷಿಕೆವಾರು ಮಾಹಿತಿಯನ್ನು ಒದಗಿಸುವುದು) 


(ಈ) ಈ ಕಾರ್ಬ್ಯಾನೆಯನ್ನು ಪುನಶ್ಚೇತನಗೊಳಿಸುವ ಯೋಜನೆ ಸರ್ಕಾರದ ಮುಂದಿದೆಯೇ; 
ಇಲ್ಲವಾದಲ್ಲಿ, ಕಾರ್ಬಾನೆಯ ಅಧೀನದಲ್ಲಿರುವ 110 ಎಕರೆ ವಿಸೀರ್ಣ ಹೊಂದಿರುವ ಕೃಷಿ ಜಮೀನನ್ನು 
ಕೃಷಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳಿಗೆ 
ಹಸ್ತಾಂತರಿಸುವ ಯೋಜನೆ ಸರ್ಕಾರದ ಮುಂದಿದೆಯೇ? 


